ಕರ್ನಾಟಕ ವಿಧಾನ ಪರಿಷತು 


ಜುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


+ 33ರ 

: ಶ್ರೀ ಎನ್‌. ರವಿಕುಮಾರ್‌ 

: 06.03.2020 

: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹರಿಯ ಸರಕರ ಸಬಲೀಕರಣ 
ಇಲಾಖಾ ಸಚಿವರು. 


av 


pl 
0 


ಪಶ್ನೆ 


ಉತ್ತರ 


G 


ವೃದ್ಧ ಪಾಲರನ್ನಾ ಇಂಕನ 


ಯುವ ಜನಾಂಗ ಕಡೆಗಣಿಸುತ್ತಿದ್ದು 


ಅಸಹಾಯಕ ವೃದ್ಧರ ರಕ್ಷಣೆ 
ಮತ್ತು ಸುರಕ್ಷತೆಯ ಬಗ್ಗೆ ಸರ್ಕಾರ 
ಯಾವ ಕಮ ಕೈಗೊಂಡಿದೆ; 


*ಕೇಂದ್ರ ಸರ್ಕಾರವು ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ 

ಹಿರಿಯ ನಾಗರಿಕರ ರಕ್ಷಣೆ ಕಾಯ್ದೆ 2007ನ್ನು 
ಜಾರಿಗೊಳಿಸಿದ್ದು, ಇದನ್ನು ದಿನಾಂಕ:19.02.2009 ರಿಂದ 
ರಾಜ್ಯಸರ್ಕಾರದಲ್ಲಿ ಜಾರಿಗೊಳಿಸಿ ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. ಸದರಿ ಕಾಯ್ದೆಯ ಪರಿಚ್ಛೇದ 7ರ 
ಉಪನಿಯಮ () ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಪ್ರತಿ ಕಂದಾಯ ಉಪವಿಭಾಗದಲ್ಲಿ ಒಂದು 
ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ ಹಾಗೂ ಸದರಿ 
ಕಾಯ್ದೆಯ ಪರಿಚ್ಛೇದ 7ರ ಉಪನಿಯಮ (2) ರನ್ನಯ 
ನಿರ್ವಹಣಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಆಯಾ ಸರದಾರ 
ಉಪವಿಭಾಗದ ಸಹಾಯಕ ಆಯುಕ್ತರನ್ನು (ಉಪ 
ವಿಭಾಗಾಧಿಕಾರಿರವರನ್ನು) ನೇಮಕ ಮಾಡವಾಗಿದೆ. 


ಅಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ 

ರಕ್ಷಣೆ ಕಾಯ್ದೆ-2007 (ಕೇಂದ ಶಾಸನ 2007ರ ನಿಯಮ- 
56) ಪರಿಚ್ಛೇದ 7ರನ್ವಯ ಸ್ಥಾಪಿಸಿರುವ ನಿರ್ವಹಣಾ 
ನ್ಯಾಯಮಂಡಳಿಯ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು 
ಅಂಗೀಕರಿಸಲು ನಿಯಮ 15 ರ ಉಪನಿಯಮ (ರ 
ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಪ್ರತಿ ಜಿಲ್ಲೆಗೆ ಒಂದರಂತೆ “ಮೇಲ್ಲನವಿ 
ನ್ಯಾಯಮಂಡಳಿ”ಯನ್ನು ರಚಿಸಿದೆ. ಸದರಿ ಕಾಯ್ದೆಯ ಸೆಕ್ಷನ್‌ 
15 ಉಪನಿಯಮ 2ರನ್ವಯ “ಮೇಲ್ಮನವಿ 
ನ್ಯಾಯಮಂಡಳಿಯ” ಅಧ್ಯಕ್ಷರನ್ನಾಗಿ ಆಯಾ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. 


ಅ*ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ 

ರಕ್ಷಣೆ ಕಾಯ್ದೆ 2007 (ಕೇಂದ್ರ ಶಾಸನ 2007ರ ನಿಯಮ- 
56)ರ ಕಾಯ್ದೆಯ ಪರಿಚ್ಛೇದ 18 (1)ರನ್ನಯ ಆಯಾ 
ಜಿಲ್ಲೆಯ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ದಿ ಇಲಾಖೆ ಇವರನ್ನು ನಿರ್ವಹಣಾಧಿಕಾರಿಗಳೆಂದು 
ಪದನಾಮಗೊಳಿಸಿ ಸರ್ಕಾರವು ದಿನಾಂಕ:13.09.2010ರಂದು 
ಆದೇಶಿಸಿದೆ. 


ಫ್ರಿ ( 


*ಸದರಿ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು 
ರಾಜ್ಯ ಪರಿಷತ್‌ ಹಾಗೂ ಜಿಲ್ಲಾ ಮಟ್ಟದ ಸಮಿತಿಯನ್ನು 
ರಚಿಸಿ ದಿ:22.08.2011ರ೦ದು ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. 

ಹಿರಿಯ ನಾಗರಿಕರಿಗೆ ಕಿರುಕುಳ, ಹಣಕಾಸಿನ 
ಶೋಷಣೆ, ಮಾನಸಿಕ ತುಮುಲ ಮತ್ತು ದುರ್ಬಲ ಇಂತಹ 
ಅನೇಕ ಸಮಸ್ಯೆಗಳ ನಿವಾರಣೆಗಾಗಿ ತುರ್ತು ಸಹಾಯಕ್ಕಾಗಿ 
ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ರಾಜ್ಯದ 
30 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಮಂಜೂರಾತಿ 
ನೀಡಲಾಗಿರುತ್ತದೆ. ಆದರೆ ಬೆಳಗಾವಿ ಮತ್ತು ಕಲಬುರಗಿ 
ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 28 ಜಿಲ್ಲೆಗಳಲ್ಲಿ 
ಸಹಾಯವಾಣಿ ಕೇಂದ್ರಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ 
ಪೊಲೀಸ್‌ ವರಿಷ್ಠಾಧಿಕಾರಿಗಳ ಕಛೇರಿ ಆವರಣದಲ್ಲಿ, 
ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಿಂದ 


ಥ 
ನಡೆಸಲಾಗುತ್ತಿದೆ. (ಸಂಸ್ಥೆಗಳ ವಿವರ ಅನುಬಂಧ-1ರಲ್ಲಿ 


ನೀಡಲಾಗಿದೆ.) 
ವ್ಯದ್ಣಾಪ್ರನು ಮತ್ತು | « ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಒಟ್ಟು 29 ವೃದ್ಧಾಶ್ರಮಗಳನ್ನು 
ಅನಾಥಾಶ್ರಮಗಳನ್ನು ನಡೆಸಲು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅನುದಾನವನ್ನು 


ಸಂಯೋಜಿಸಿ ಮನೆ ವಾತಾವರಣ | ನೀಡಲು ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿರುತ್ತದೆ. ಈ 
ಇರುವಂತಹ ಹೊಸ ತರಹದ | ಯೋಜನೆಯಡಿಯಲ್ಲಿ 25 ವೃದ್ಧರು ಇರುವ ಒಂದು 
ಗೃಹಗಳನ್ನು ಘಟಕಕ್ಕೆ ಸಿಬ್ಬಂದಿ ವೆಚ್ಚ, ನಿರ್ವಹಣಾ ವೆಚ್ಚ, ಔಷಧಿ, ಕಟ್ಟಡ 

ಬಾಡಿಗೆ, ವೃತ್ತ ಪತ್ರಿಕೆ ಹಾಗೂ ಇತರೆ ವೆಚ್ಚಗಳಿಗಾಗಿ ಒಟ್ಟು 
ವಾರ್ಷಿಕ  ರೂ.8.00ಲಕ್ಷಗಳ ಅನುದಾನವನ್ನು ಜಿಲ್ಲಾ 
ನಿಲುವೇನು: ಪಂಚಾಯತ್‌, ಮೂಲಕ ನೀಡಲಾಗುತ್ತದೆ. 


*ಪ್ರತಿ ಜಿಲ್ಲೆಯ ಕಂದಾಯ ಉಪ ವಿಭಾಗದಲ್ಲಿ ತಲಾ 
ಒಂದರಂತೆ ಹೊಸದಾಗಿ 52 ವೃದ್ಧಾಶ್ರಮಗಳನ್ನು ಸ್ವಯಂ 
ಸೇವಾ ಸಂಸ್ಥೆಗಳ ಮೂಲಕ ತೆರೆಯಲು 2018-19ರಲ್ಲಿ 
ಆದೇಶವಾಗಿದ್ದು, ಅನುಷ್ಠಾನಗೊಳಿಸುವ ಕ್ರಮ 
ಜಾರಿಯಲ್ಲಿರುತ್ತದೆ. 

*ರಾಜ್ಯದ 30 ಜಿಲ್ಲೆಗಳಿಗೆ ಹಗಲು ಯೋಗಕ್ಷೇಮ 
ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರದ ಮಂಜೂರಾತಿ 
ದೊರೆತಿದ್ದು, 24 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಿದ್ದು, ಪ್ರತಿ 
ಕೇಂದ್ರದಲ್ಲಿ ಸುಮಾರು 50-150 ಫಲಾನುಭವಿಗಳಿಗೆ 
ಅವಕಾಶ ಕಲ್ಪಿಸಿಕೊಡಲಾಗಿದೆ. (ವಿವರ ಅನುಬಂಧ-2ರಲ್ಲಿ 
ನೀಡಲಾಗಿದೆ.) 

* ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳನ್ನು ಸಂಯೋಜಿಸುವ 
ಬಗ್ಗೆ ಸರ್ಕಾರದ ಹಂತದಲ್ಲಿ ಸದ್ಯ ಯಾವುದೇ ನಿಲುವು 
ತಳೆದಿರುವುದಿಲ್ಲ. 


ಪಾಲನಾ 
ಪ್ರಾರಂಭಿಸುವ ಬಗ್ಗೆ ಸರ್ಕಾರದ 


ಪಿ 


3 


ವೃದ್ಧರನ್ನು ಕಡೆಗಣಿಸಿ ಅವರ [ಪೋಷಕರನ್ನು ನಿರ್ಲಕ್ಷಿಸುವ ಮಕ್ಕಳಿಗೆ ಅಥವಾ 
ಅಂತಿಮ ದಿನಗಳಲ್ಲಿ ಬೀದಿಗೆ | ಫಪ್ರೋಷಕರಿಗೆ ವಿಧಿಸುವ ದಂಡಿಕ್ಷೆಯು ಹಿರಿಯ ನಾಗರಿಕರ 
ದೂಡುವ ಕುಟುಂಬಸ್ಥರ ಮೇಲೆ | ನಿರ್ವಹಣೆ ಮತ್ತು ರಕ್ಷಣಾ ಕಾಯ್ದೆ2007ರಲ್ಲಿ, ಮಕ್ಕಳು 
ತಮ ಕೈಗೊಳ್ಳುವ ಕಾನೂನು ಫ್ರೋಷಕರನ್ನು ತ್ಯಜಿಸುವ ಪ್ರವೃತ್ತಿಯನ್ನು ತಡೆಗಟ್ಟಲು, 
ರೂಪಿಸುವ ಬಗ್ಗೆ ಸರ್ಕಾರ| ಇಂತಹ ಮಕ್ಕಳಿಗೆ /ಪೋಷಕರಿಗೆ ವಿಚಾರಣೆ ನಂತರ 3 
ಚಿಂತಿಸುವುದೇ? 


ತಿಂಗಳ ಜೈಲು ವಾಸ, ಮತ್ತು ರೂ.5000/- ದಂಡ ಅಥವಾ 
ಎರಡೂ ವಿಧಿಸಲು ಅವಕಾಶವಿದೆ. 


ಸಂಖ್ಯೆ: ಮಮ 40 ಪಿಹೆಚ್‌ಪಿ 2020 


ಭ್‌ 
(ಶಶಿಕಲಾ ಈ: ಜೊಲ್ಪೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು 


ಮಾನ್ಯ ವಿಧಾನ ಪರಿಷತಿನ್ರ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 335ಕ್ಕೆ 


ಅನುಬಂಧ-1 
ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದಗಳು 


ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ನಡೆಸುತ್ತಿರುವ ಸಂಸ್ಥೆಗಳ 


ಕ್ರ ಜಿಲ್ಲೆಯ ಹೆಸ 
bd ಸಾತ ಹೆಸರು ಮತ್ತು ವಿಳಾಸ 
ನೆಟಿಂಗೇಲ್‌ ಮೆಡಿಕಲ್‌ ಟಸ್‌, ನಂ37, 2ನೇ ಕಾಸ್‌. 1ನೇ ಬ್ಲಾಕ್‌ 
[) ಖೆ: 3 ೮೪'s ನಲಃ 
1 |ಚೆಂಗಳೂರು ನಗರ ರ್ಗಾಟನಗರ, ಬೆಂಗಳೂರು 580 032 
ಇ ಬೆಂಗಳೊರು ಸರ್ವೋದಯ ಸರ್ವಿಸ್‌ ಸೊಸೈಟಿ, ಎವರ್‌ ಗ್ವೀನ್‌ ಸ್ಕೊಲ್‌ ಹತ್ತಿರ, 
ಗ್ರಾಮಾಂತರ ವಿಜಯಪುರ, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ 
ನ ಸಮಗ್ರ 'ಸಾಮಾಜಿಕ``'ಹಾಗೊ ನೈತಿಕ ಅಭಿವೃದ್ಧಿ (ಸ್ಮೈಲ್‌) ಸಂಸ್ಥೆ, 
೪ ಎ.ಪಿ.ಎಂ.ಸಿ ಹತ್ತಿರ, ಕುರುಗೋಡು 583116, ಬಳ್ಳಾರಿ 
4 |ಬೆಳಗಾವಿ — 
ಡಾ:ಬಿ.ಆರ್‌. ಅಂಚೀಡರ್‌ ಕುರಲ್‌ ಸಾಸ್ಸೆಟಿ ಹೆಚ್‌ನಂ. 811278, ಹೌಸ್‌ 
5 |ಬೀದರ್‌ KN ) 
ಆಫ್‌ ಡಾನ್‌, ಕೆ.ಇ.ಬಿ ರಸ್ತೆ, ಬೀದರ್‌ 
ಶ್ರೀ `ಕನಕದಾಸ್‌'ಗ್ರಾಮ ಸಂಸ್ಥೆ, ತೆಗಿ, ಬೀಳೆ } 
Fp ಶ್ರೀ ಕನಕದಾಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ತೆಗ್ಗಿ ಬೀಳಗಿ ತಾಲ್ಲೂಕು 
ಬಾಗಲಕೋಟೆ 
ಮುಢಧೋಳ್‌'`ಶಿವಯೋಗಿ 'ಶಿವಲಿಂಗೇಶರ ತಿಕಣ ಸಂಸ್ಥೆ ಜೋಳೆದಪ್‌ಾಾ, 
ಮ: ವ pe [&) 
RE ಬಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 
pL] 
ge [emsees ಶ್ರೀ ವಿಷ್ಣು ವಿದ್ಯಾ ಸಂಸ್ಥೆ, ಚೊಕ್ಕನಹಳ್ಳಿ ಏನಿಗದಲೆ, ಚಿಂತಾಮಣಿ ತಾಲ್ಲೂಕು. 
ತಳ್ಳ ಚಿಕ್ಕಬಳ್ಳಾಪುರ ಜೆಲ್ಲೆ. 
ಸೊಸ್ಸೆಟಿ ಫಾರ್‌ ಪೀಪಲ್‌ ಇಂಟಿಗೇಟೆಡ್‌ ಡೆವಲಪ್‌ಮೆಂಟ್‌, (ರ) 
5) * i 3 ೨ 
9 ಚಿಕ್ಕಮಗಳೂರು | ಕ್ಯ ಮಗಳೂರು 
ಶ್ರೀ ಬಸೆಷೇಶ್ಷರ `'ವಿದ್ಧಾಸಂಸ್ಥೆ (ಈ), ಗಾರೆಹಟಿ, ಲೋಕಾಯುಕ ಕಛೇರಿ 
೨ ಧು $್ಯಿ 4 ಬಃ ನ ಕಲ 
4 ಬಿ.ಡ.ರಸ್ತೆ, ಚಿತ್ರದುರ್ಗ ಜಿಲ್ಲ 
ವಿಶಧರ್ಮ ಮಹಿಳಾ ಮತ್ತು ಮಕಳ ಶಿಕಣ ಸೇವಾಶ್ರಮ ಸಮಿತಿ, 
11 |ಧಾರವಾಡ ವ ರ ಶೆ ವು 
ವೀರಾಪುರ ಓಣಿ, ಹಕ್ಕಲ ಹುಬ್ಬಳ್ಳಿ, ಧಾರವಾಡ 
mo [nos ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ (ರಿ) ae ಪೊಲೀಸ್‌ ಸ್ಟೇಷನ್‌ ರಸ್ತೆ 
ಹತ್ತಿರ, ವಿಲ್ಲಟ ನಗರ, ತಾಳಿಕೋಟೆ, ವಿಜಯಪುರ ಜಿಲ್ಲೆ. 
13 |ಗುಲರ್ಗಾ — 
ಬ 
A se ಶರಾವತಿ ಎಜುಕೇಷನ್‌ ಸೊಸೈಟಿ, (ರ), ದಂಡಿಗನಹಳ್ಳಿ ಚನ್ನರಾಯಪಟ್ಟಣ 


ತಾ: ಹಾಸನ ಜಿಲ್ಲೆ. 


ಪಿಎ 


ಜೋತಿ ಚಾರಿಟೇಬಲ್‌ ಟಸ್ಟ್‌ ಈ), ಜೋಶಿ ಮನೆ, ` ರಾಘವೇಂದ್ರ ಮತದ 


5 
is ಹತ್ತಿರ, ಹಾನಗಲ್‌, ಹಾವೇರಿ ಜಿಲ್ಲ 
ಫಾ) ವಾ್‌ ಚ್ಛ 
A PE ದಿವ್ಯಜ್ಯೋತಿ ಎಜುಕೇಷನ್‌ & ಕ್‌ ಸೊಸೈಟಿ, ಅರಿಕುಂಟೆ ಗ್ರಾಮ, 
ಮಣಿಗಾನಹಳ್ಳಿ ಅಂಚೆ, ಶ್ರೀನಿವಾಸಪುರ ತಾ: ಕೋಲಾರ 
2 Fy ವಾ್‌ pe pre] pl 
17 [ede ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ (ರ) ತಾಳಿಕೋಟೆ, ಪೊಲೀಸ್‌ ಸ್ಟೇಷನ್‌ ರಸ್ತೆ 
ಆ ಹತ್ತಿರ, ವಿಲ್ಲಟ ನಗರ, ತಾಳಿಕೋಟೆ, ವಿಜಯಪುರ ಜಿಲ್ಲೆ. 
18 [ಮಂಡ್ಯ ಅಕ್ಷಯ ನಿಕೇತನ ಟ್ರಸ್ಟ್‌ (ರಿ), ಸೊನಗಹಳ್ಳಿ, ಮಂಡ್ಯ ಜಿಲ್ಲೆ 
pe) p] ಪಕವ pe) ಸ್ಸ 
ಅಕ್ತೆಸೆಟ್‌ (ರಿ), ಗ್ರಾಮೀಣ ಶಿಕ್ಷಣ ಮತ್ತು ಸಮಾಜ ಪರಿವರ್ತನ ಸಂಸ್ಥೆ 
ತಿಟ್ಟಮಾರನಹಳ್ಳಿ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ 
ವಾ್‌ pe 3] 
sy [ser ಲಲಿತಾ ಅಕಾಡೆಮಿ, ಪಾಷ್ಕುಲರ್‌ ರೈಸ್‌ ಮಿಲ್‌ ಹೆತ್ತಿರೆ ಹೊನ್ನಾಳಿ ಕಸ್ತೆ 
h ಶಿವಮೊಗ್ಗ 
ಮ್‌ pe] py 
1 [edo ಶ್ರೀ ರಾಮು ಫೌಂಡೇಷನ್‌ ಫಾರ್‌ ರೂರಲ್‌ ಆರ್ಗನೈಸೇಷನ್‌ ಈ, 
ನಂ.1616, 3ನೇ ಕ್ರಾಸ್‌, ಎಂ.ಜಿ.ರಸ್ತೆ, ತುಮಕೂರು 
ನ pe] 
25 [ade ಗೀನ್‌ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥ (ರಿ), ನಂ.238, ಪ್ರಜ್ಯೋನಿಜ 
ನಿಲಯ, ಜ್ಯೋತಿ ಸ್ಕೂಲ್‌ ಹತ್ತಿರ ನಿಮಿಷಾಂಬ ನಗರ, ಮೈಸೂರು. 
FL) 
A ಶೀ ಬಾಲಾಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ, ಅಂಬೇಡ್ಕರ್‌ ನೆಗರೆ, 
ಯಾದಗಿರಿ 
24 | ಉತ್ತರ ಕನ್ನಡ ಶ್ರೀ ಮಲ್ಲಿಕಾರ್ಜುನ 'ಜನಸೇವಾ ಸೊಸೈಟಿ, ಬೆಳಗಾವಿ ಶಾಖೆ, ಕಾರವಾರ 
ಶ್ರೀ ವಿನಾಯಕ ಎಜುಕೇಷನ್‌ ಸೊಸ್ಸೆಟಿ'(ರ), ನಂ.22/2, 2ನೇ ತಿರುವು 
ಮ ವ 9 4 
೨ | ಚಾಮರಾಜನಗರ  [್ಯಮುರಂಭ ಬಡಾವಣೆ, ಚಾಮರಾಜನಗರ ಜಿಲ್ಲೆ 
pe pe ವ್‌ ವ ವ್‌ 
1% [die dR ವಿಶ್ವಾಸ್‌ ಟ್ರಸ್ಟ್‌, ವೆಲೆನ್ಸಿಯಾ ಹಾಲ್‌'ರಸ್ತೆ 4ನೇ ಅಡ್ಡರಸ್ತೆ ಮಂಗಳೂರು, 
ಈ % ದಕ್ಷಿಣ ಕನ್ನಡ ಜಿಲ್ಲೆ 
a ಲ್ಲ ನು 
ಜೆ.ಎಸ್‌.ಎಸ್‌ ಮೆಡಿಕಲ್‌ ಸರ್ವಿಸ್‌ ಟಸ್‌ ಜಗದುರ್‌ ಡಾ: ಶ್ರೀ ತಿವರಾತಿ 
ಸ ew [a ಮ fs] 
ಹ ನು ರಾಜೇಂದ್ರ ವೃತ್ತ ಮೈಸೂರು 
್ಲಿ 9 ದಬ ಎ 
A ಉಡುಪಿ ಮಹಿಳಾ ಮಂಡಳಿಗಳ ಒಕ್ಕೂಟ (ರಿ), ಉಡುಪಿ ಕೃಷ್ಣಕೃಪ 
ಕಾಂಪೌಂಡ್‌, ವಿಶ್ವಾಸ್‌ ಟವರ್‌ ಹತ್ತಿರ, ಕೋರ್ಟ್‌ ಹಿಂಬದಿ ರಸ್ತೆ ಉಡುಪಿ 
29 | ದಾವಣಗೆರೆ ಗಾಯಿತ್ರಿ ಗ್ರಾಮೀಣ ವಿದ್ಯಾಸಂಸ್ಥೆ (ರಿ), ಮಾಯಕೊಂಡ ದಾವಣಗೆರೆ 
30 | ರಾಯಚೂರು ಸುರಕ್ಷಾ ಸಂಸ್ಥೆ, ಸೇಷನ್‌ ಏರಿಯಾ, ಗುಡ್‌ಷಡ್‌ ರಸೆ, ರಾಯಚೂರು 


pe 5 


ಮಾನ್ಯ ವಿಧಾನ ಪರಿಷತಿನ್ತ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ ಅವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 335ಕ್ಕೆ 


ಲಲ್ಬ 
ಅನುಬಂಧ-2 


ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರವನ್ನು ನಡೆಸುತ್ತಿರುವ ಸಂಸ್ಥೆಯ ವಿವರ 


ಕ್ಷಯ ಹಸ 


ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ನಡೆಸುತ್ತಿರುವ ಸಂಸ್ಥೆಗಳ ವಿವರ 


ಬ ಳ್ಳಾರಿ 


ಸಮಗ ಸಾಮಾಜಿಕ `'ಹಾಗೂ ನೈಶಿಕ ಅಭಿವೃದ್ಧಿ (ಸ್ಮೈಲ್‌) ಸಂಸ್ಥೆ, ಎ.ಪಿ.ಎಂ.ಸಿ `ಹತ್ತಿರೆ, 
ಕುರುಗೋಡು 583116, ಬಳ್ಳಾರಿ ಜಿಲ್ಲೆ, ದೂರವಾಣಿ ಸಂಖ್ಯೆ: 9964342805 
ಇ-ಮೇಲ್‌ ವಿಳಾಸ: smileorg(@rediffimail.com 


ಬೆಳಗಾವಿ 


ಶ್ರೀ ಶಿವಲಿಂಗೇಶ್ವರ ವಿದ್ಯಾಸಂಸ್ಥೆ ಶಿವಬಸವ ನಿಲಯ, ಪ್ಲಾಟ್‌ ನಂ. 636, ಸಕ್ಸರ್‌ 05, ದೊಬಾಲ್‌ 
ರಸ್ತ, ಶ್ರೀನಗರ, ಬೆಳಗಾವಿ ಜಿಲ್ಲೆ. ದೂರವಾಣಿ ಸಂಖ್ಯೆ 9739761581, ಇ-ಮೇಲ್‌ ವಿಳಾಸ: 
sehiremath70(@gmail.com 


ಗೀನ್‌ ಗ್ರಾಮಿಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ (ರಿ). ನಂ.238, ಪೆಜ್ಯೋನಿಜ ನಿಲಯ, ಜ್ಯೋತಿ 
ಸ್ಕೂಲ್‌ ಹತ್ತಿರ, ನಿಮಿಷಾಂಬನಗರ, ಮೈಸೂರು 570 023 ದೂರವಾಣಿ ಸಂಖ್ಯೆ:0821 2566408, 
ಮೊಬೈಲ್‌ ಸಂಖ್ಯೆ 9448425402, 99006657482 ಇ-ಮೇಲ್‌ ವಿಳಾಸ: 


green 2003(@gmail.com 


ಚಿಕ್ಕಬಳ್ಳಾಪುರ 
ಶೆ ೪ 


ಮಾನಸ ಮೆಡಿಕಲ್‌ ಟಸ್ಟ್‌ (ರಿ), ರತ್ನೆಮ್ಮ ಕಾಂಪ್ಲೆಕ್ಸ್‌ ಟೋಬಾಕೊ`ಕಾಲೊನೆ, "ಬಿ.ಹೆಚ್‌. ರಸ್ತೆ 
ಗೌರಿಬಿದನೂರು ಟೌನ್‌, ಚಿಕ್ಕಬಳ್ಳಾಪುರ ಜಿಲ್ಲೆ 561 208, ದೂರವಾಣಿ ಸಂಖ್ಯೆ: 9945166778 


ಇ-ಮೇಲ್‌ ವಿಳಾಸ : manasamedicaltrust(@)gmail.com 


ಚಿಕ್ಕಮಗಳೂರು 


ಸೊಸೈಟಿ ಫಾರ್‌ ಪೀಪಲ್ಸ್‌ ಇಂಟಿಗೇಟೆಡ್‌ ಡೆವಲಪ್‌ಮೆಂಟ್‌ ಪ), 1ನೇ ಕ್ರಾಸ್‌, ವರ್ತಕರ ಭವನ 
ಎದುರು, ಗಾಂಧಿನಗರ (ದೋಣಿಕನ), ಚಿಕ್ಕಮಗಳೂರು 577101, ದೂರವಾಣಿ ಸಂಖ್ಯೆ; 08262- 
238417, ಮೊಬೈಲ್‌ ಸಂಖ್ಯೆ 9448008417, ಇ-ಮೇಲ್‌ 


Avea:kadurprakasha@yahoo.com 


ದಾವಣಗೆರೆ 


ಆದರ್ಶ ಸಮಾಜ ಕಾರ್ಯಸಂಸ್ಥೆ (ರಿ). ನೆಂ.1959/30, 5ನೇ ಮೈನ್‌, 15ನೇ ಕ್ರಾಸ್‌, ವಿದ್ಯಾನಗರ, 
ದಾವಣಗೆರೆ ಜಿಲ್ಲೆ ದೂರವಾಣಿ ಸಂಖ್ಯೆ 9845132783 ಇ-ಮೇಲ್‌ ವಿಳಾಸ: 


manjappa adarsha@yahoo.com 


ಧಾರವಾಡ 


ಶ್ರೀ ವೀರಭದ್ರ ಚಾರಿಟೇಬಲ್‌ ಟ್ರಸ್ಟ್‌ (ರಿ), ಕರ್ನಾಟಕ್‌ ಸರ್ಕಲ್‌ ಹತ್ತಿರ, ಕೆ.ಹೆಚ್‌.ಬಿ ಕಾಲೋನಿ, 
ನವನಗರ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ, ದೂರವಾಣಿ ಸಂಖ್ಯೆ 9483702626, ಇ-ಮೇಲ್‌ 


Qಿಳಾಸ: sriveerabhadracharitabletrust@)yahoo.in 


ಶರಾವತಿ`ಎಜುಕೇಷನ್‌ ಸೊಸೈಟಿ (ರಿ), ಅಗ್ರಹಾರ, ದಂಡಿಗಾನಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ 
ತಾಲ್ಲೂಕು, ಹಾಸನ ಜಿಲ್ಲೆ, ದೂರವಾಣಿ ಸಂಖ್ಯೆ: 9008628260, 9731252615 ಇ-ಮೇಲ್‌ 


ವಿಳಾಸ: sesngocrp@ gmail.com 


ವಿಜಯಪುರ 


ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ (ರಿ), ಕನ್ನೂಮರ್‌ ಕೋರ್ಟ್‌ ಹತ್ತರಿ, ಗಣೇಶ್‌ ನೆಗರೆ, ಬಿ.ಬಿ.ರಸ್ತೆ 
ವಿಜಯಪುರ 586109 ದೂರವಾಣಿ ಸಂಖ್ಯೆ 08352-276668, ಮೊಬೈಲ್‌ ಸಂಖ್ಯೆಃ 


5 
9741093523, ಇ-ಮೇಲ್‌ ಸಂಖ್ಯೆ: ೩58vp6453 @email.com 


10 


ಹಾವೇರಿ 


ನವಜ್ಯೋತಿ ಸ್ವಯಂ `ಸೇವಾ`ಮತ್ತು 'ಗಾಮೀಣ ಅಭಿವೃದ್ಧಿ (ನಿಶಾರ್ಡ) ಹಿರೇಗೌಡ್ರ ಕಾಂಫ್ಲೆಕ್ಟ್ಸ್‌ 
ಆಶೋಕನಗರ, 3ನೇ ಕ್ರಾಸ್‌, ಮೆಡ್ಡೇರಿ ರೋಡ್‌, ರಾಣಿಬೆನ್ನೂರು ತಾ: ಹಾವೇರಿ ಜಲ್ಲೆ, 
ದೂರವಾಣಿ ಸಂಖ್ಯೆ 08373-261649, ಮೊಬೈಲ್‌ 9901804333 ಇ-ಮೇಲ್‌: 


nishard83(@email.com 


ಉತ್ತರ ಕನ್ನಡ 


ಶ್ರೀ ಮಲ್ಲಿಕಾರ್ಜುನ ಜನೆ ಸೇವಾ ಸೊಸೈಟಿ, ಪ್ಲಾಟ್‌ ನಂ. 327, ಸೆಕ್ಸರ್‌ ನಂ.2, ಶಿವಬಸವ ನೆಗರೆ, 
ಬೆಳಗಾವಿ. ಶಾಖೆ: ಅಸೋಕ ವಿ.ನೆತಲಕರ ಮನೆ ನಂ.1682, ಹಬ್ಬುವಾಡಾ, ಕಾರವಾರ, ದೂರವಾಣಿ 


ಸಂಖ್ಯೆ: 9663441475, ಇ-ಮೇಲ್‌: Mmallikarjunasevasociety(@email.com 


12 ಬೆಂಗಳೊರು ಶ್ರೀ ಮಹಾಲಕ್ಷ್ಮೀ ಎಜುಕೇಷನ್‌ ಟಸ್ಟ್‌ (ರ), ಹಗಲು ಯೋಗಕ್ಷೇಮ ಕೇಂದ, ನ 8ನ್ನೇ ಎ 
ನಗರ ಮುಖ್ಯರಸ್ತೆ, 4ನೇ ಹಚಿತ, 4ನೇ ಬ್ಲಾಕ್‌, ಬಸವೇಶ್ವರ ನಗರ, ಪೊಲೀಸ್‌ ಸ್ಟೇಷನ್‌ ಹತ್ತಿರ, 

ಬೆಂಗಳೂರು 79, ದೂರವಾಣಿ ಸಂಖ್ಯೆ: 9740165969 

13 ಚಿತ್ರದುರ್ಗ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ (ರ). `ಬೆಸ್ಮಾಂ ಕಛೇರಿ ಎದುರು, ಚಳ್ಳಕೆರೆ "ರಸ್ತೆ, 1 
ಹಿರಿಯೂರು 577599, ಚಿತ್ರದುರ್ಗ ಜಿಲ್ಲೆ ದೂರವಾಣಿ ಸಂಖ್ಯೆ; 9900973339, ಇಮೇಲ್‌ 
Qa: siddeswara.208(@gmail.com, tnnaidu01 1(@gmail.com 

14 ರಾಯಚೊರು |ಸುರಕ್ಷ (ರಿ), ನಂ.15-189, ಹಿಮಗಿರಿ ಕಾಂಫ್ಲೆಕ್ಸ್‌ ಹತ್ತಿರ, ಸ್ಟೇಷನ್‌ ಗುಡ್‌ಕೆಡ್‌ ರಸ್ತೆ] 
ರಾಯಚೂರು 584101, ದೂರವಾಣಿ ಸಂಖ್ಯೆ 08532-228510, ಇಮೇಲ್‌: 
rissraichur(@gmail.com 

15 ಗುಲ್ಬರ್ಗಾ ಕಿತ್ತೊರ ರಾಣಿ ಚನ್ನೆಮ್ಮ ಮಹಿಳಾ ಮಂಡಳ, 'ಶಾಖೆ'ಗುಲ್ಬರ್ಗಾ, ಮನೆ ನಂ. 169/1/ಬಿ ಹಳೇ 
ರಾಘವೇಂದ್ರ ಕಾಲೋನಿ, ಬ್ರಹ್ಮಪುರ, ಗುಲ್ಬರ್ಗಾ ದೂರವಾಣಿ ಸಂಖ್ಯೆ; 9886659849 

16 ಶಿವಮೊಗ್ಗೆ ಗುಡ್‌ ಲಕ್‌ ಆರೈಕೆ ಕೇಂದ್ರ, ಶಿವಪ್ರ'ನಾಯೆಕ ಬಡಾವಣೆ, `ಕಾಶೀಷುರ' ಮುವ್ಯಿರಸ್ತೆ `ಆಲ್ಕೊಳ, 
ಶಿವಮೊಗ್ಗ ಜಿಲ್ಲೆ ಮೊಬೈಲ್‌ ಸಂಖ್ಯೆ 9844588769 

17 ಗೆದಗೆ ಜೀವನ್‌ ಜ್ಯೋತಿ ಸೇವಾ ಸಂಸ್ಥೆ, (ರ), ಶಿವರತ್ನೆ ಕಾಂಘೌಂಡ್‌ ನರಸಾಪುರ ಶಾಖೆ, ನೆಂ.8887- 
98 ಬೆಟಗೇರಿ, ಗದಗ ಜಿಲ್ಲೆ. 9141189206, 08372-246566 ಇ-ಮೇಲ್‌: 
mepgadag(@email.com 

18 ಕೊಪ್ಪಳ ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ (ರಿ), ತಾಳಿಕೋಟಿ, `'ವಿಜಯಪುರ ಜಿಲ್ಲೆ ರವರು ಶಾಖೆ: ಕೊಪ್ಪಳ 
ಬಿ.ಟಿ.ಪಾಟೀಲ ನಗರ, ಕೊಪ್ಪಳ ಜಿಲ್ಲೆ ದೂರವಾಣಿ ಸಂಖ್ಯೆ08352267042, ಮೊಬೈಲ್‌ ಸಂಖ್ಯೆ; 
9741093523 

19 ಬಾಗಲಕೋಟೆ ಸೇವಾ ಟಸ್ಟ್‌ ಫಾರ್‌ ದಿ ಡಿಸೇಬಲ್ಲ್‌ ಸಂಸ್ಥೆ (6) ಎಸ್‌.ಹೆಜ್‌.ಗುಳಿದ್‌ ಮನೆ ಸಂತೈಪ್ತಿ ನಿಲಯ, ಸಕ್ರಿ 
ಲೇಔಟ್‌, ಕೆಂಪಾ ರೋಡ್‌, ಬಾಗಲಕೋಟೆ 587101 ದೂ: 9448210182, 08354-222122 
ಇಮೇಲ್‌ svs_1995(@yahoo.co.in 

20 ಬೆಂಗಳೊರು ಶ್ರೀ ಜಾಮುಂಡ `ವಿವಿದೊದ್ದೇಶೆ ಸಾಮಾಜಿಕ ಕ್ಷೇಮಾಭಿವೃದ್ಧಿ ಸಂಘ, ನಂ18, 2ನೇ ಮುಖ್ಯಿರಸ್ತೆ, 

ನಗರ ಜಿ.ಕೆ.ವಿ.ಕೆ ಅಂಚೆ, ಚಿಕ್ಕ ಬೊಮ್ಮಸಂದ್ರ ಯಲಹಂಕ ಉಪನಗೆರ, ಬೆಂಗಳೂರು ಜಿಲ್ಲೆ. 

9449768386, 080-28561570 

2] ಚಾಮರಾಜನೆಗರೆ | ಶ್ರೀ ವಿನಾಯಕ ಎಜುಕೇಷನ್‌ ಸೊಸೈಟಿ (ರ), ನಂ.22/7, ಮೈಲಾರ ಶಂಗೇತ್ವರ ನಿಲಯ, ನ್‌ 
ಅಡ್ಡರಸ್ತೆ, ಭ್ರವರಂಭ ಬಡಾವಣೆ, ಚಾಮರಾಜನಗರ ಜಿಲ್ಲೆ. 9916876587, ಇ-ಮೇಲ್‌ 
ವಿಳಾಸ:8ves2001 @gmail.com ಮ 

pp) ಯಾದಗಿರಿ ಶೀ ಸಾಯಿ ಗ್ರಾಮೀಣಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮದನಮೋಹನ ಬಿಲ್ಲಿಂಗ್‌, ಯಾದಗಿರಿ ತಾ: 
ಯಾದಗಿರಿ ಜಿಲ್ಲೆ, 9379078790, 9663966520 ಇ-ಮೇಲ್‌ ವಿಳಾಸ: 
ssresy123 @ gmail.com 

23 ಮಂಡ್ಯ ಪ್ಯಾ ಎಜುಕೇಷನ್‌ ಅಂಡ್‌ ಕಲ್ಲರಲ್‌ ಸೊಸೈಟಿ (ರಿ), 5ನೇ ಕಾಸ್‌, ನೆಹರು'ನಗರ, ಮಂಡ್ಯ 
ಜಿ 

24 ಮಡಿಕೇರಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಸಂಸ್ಥೆ (ರ), ಸುಳುಗಳಲೆ' ಶನಿವಾರ "ಸಾತ್‌ "ಹೋಬಳಿ, 
ಸೋಮವಾರಪೇಟೆ ತಾಲ್ಲೂಕು, ಮಡಿಕೇರಿ, ಕೊಡಗು ಜಿಲ್ಲೆ. 

23 ಬೆಂಗಳೊರು ಗ್ರಾಮೀಣ ಅಭ್ಯದಯ ಸೇವಾ ಸಂಸ್ಥೆ (ರಿ), ದೊಡ್ಡಬಳ್ಳಾಪುರ ತಾಲ್ಲೂಕು, `ಚೆಂಗಳೊರು 


ಗ್ರಾಮಾಂತರ ಜಿಲ್ಲೆ 


